FIRST CATECHISM . 


OF 


Canarese Grammar 


—Cನೀಿಲ—— 


ಕಂನಡ ಬಾಲವ್ಯಾಕರಣ. 


ವ ಕ್ರಾ ಹ್ಮ ಗ್ರ 
ಮೊದಲನೆ ಪ್ರಶ್ನೋತ್ತರಸಂವ್‌ಡ' ಡು 


RA 


SECOND REVISED EDITION. 


PUBLISHED BY ORDER OF THE DIRECTOR 
OF PUBLIC INSTRUCTION. 


MANGALORE: 
IVERNMENT SCHOOL-BOOK DEPOT. 
1865, 

















FIRST CATECHISM 


OF 


Canarese Grammar 


ಅಲ್‌ ದಾ. 


ಕ೦ನಡ ಬಾಲವ್ಯಾಕರಣ. 
ಜ್‌ 


SECOND REVISED EDITION. 
PUBLISHED BY ORDER OF THE DIRECTOR 
OF PUBLIC INSTRUCTION. 


ಟ್ಟ ಲೋಲಾ ಮೂ 


MANGALORE: 
GOVERNMENT SCHOOL-BOOK DEPOT. 
1865. 








Printed by Plebst & Stolz, 





p< 


Basel Mission Press, Mangalore. 





ಲ್ಸ 


ಕ೦ನಡ ವ್ಯಾಕರಣದ ಪ್ರಶೋತರ 


ಥ್ರ 





“3 


ಕ್ವ ಕಂಡವ ವ್ಯಾಕರಣನೆಂದರೇನು? 
ತ್ತರ. ಕಂನಡ ಚಾಷೆಯ ಪಿಥಿಗಳ ಏವರವು. 
ಅದಕ್ಕೆ ಖಂಡಸಸ್ಕೆದ್ಟು? 
. ಅಕ್ಷರಬಂಹೆ, ಶಬ್ದಖಂಡ, ವಾಕ್ಫಬಂಡ ಎಂಬ ಮೂರು. 


Sw 


3 


ಅಕ್ಷರಖಂಡ., 


ತ ಸಂಜ್ಞಾಪ್ರಕರಣ. 


ಪ್ರ ಅಸರ »ಔಂದಕೇನಮು? 


ಉ. ಮಾತಾಡುವದರಲ್ಲಿ ಓಂಡೇ ಉಚ್ಚಾ ರಣಿಯಿಂದ ಭಾ ಪ 
ಶಬ್ದವೂ, ಅಂಥಾ ಶಬ್ದವನ್ನು ಬರೆಯುವಡ್ಸೆ ಹಿರಿಯರು ಕಲ್ಪಿಸಿ 
ಲಿಪಿಸಂಬ್ಞೆ ಸ ಅಕ್ಷ ರಷೆಂದೆ ಸುವಡು. 

ಪ್ರ. ಕಂವಡೆ ಅಕ್ಷ ರಸಕ ಎದ್ದು ವಿಧವು? 

ಉ. “ಪಣರ್ತಾಕ್ಷರ? “ಕಾರ್ಗು*ತಾಕ್ಟ ರಿ *ಪತ್ತಕ್ನ ರ”ವಮೆಂಬ 
8 ವಿಧವು, 


ಪ್ರ. ವರ್ಣಗಳು ಯಾವವು? 


ಉ. ಅಕ್ಷರಮಾಲೆಗೆ 58 ವರ್ಣಗಳು, ಅವು ಯಾವವಂದರೆ: 











ORTHOGRAPHY.— LETTERS. 





ಆ ಆ ಣ ಈ ಉ  ಊ 
gE ಐಿ ಐ 
RN ಭೂ ಹೊಸ L 





ಅಂ ಆತ 
ತೇ ಖಗ ಪ(ಘ)ಜ 
EE ಜ್‌ 
ಟ್ರ: ಠೂ ಐ 
ತೇ ಜ್ರ ಓಡಿ .:ಢಿ.: ೪8 
ಈ ರ ಓಡ ಚ. ಜು 
ಡಕ ವತ 
ಷ(ವ)ನ ಪು (ಹ) ಳೆ 


). ನರ್ಣಸಳಫ್ಲಿ ಭೇದಗಳು ವಿಪ್ವು? 

ಸ್ವರಗಳು, ಪೃಂಜನಗಳು, ಈ 2 ಜೇಡಗಳು. 

೬ ಪು ಸ್ಹೂರಗಳು ಯಾವವು? 

ಉ. “ಅಕಾರ ಹಿಪಿದು 4ಔ?ಕಾರದ ವರಿಗೆ 16 ಸ್ವರಗಳು, 
. ಪ್ರೆ: ವ್ಯಂಜನಗಳು ಯಾವವು? 

ಉ. “ಕ”ಕಾರ ಹಿಡಿದು “ಳ?ಕಾರದ ವರಗೆ 84 ವೃಂಜನಗಳು. 
. ಪ್ರ. ಸ್ನರಗಳು ಎಚ್ಚು *ಲ್ರ? 

ಉ. ಪ್ರಸ್ತ, ವೀರ ಎಂಬ 3 ಪಿಥವು. 


5 


1 


ಸಾ 


F< 





10. 


£1, 


12. 


13. 


14. 


15. 


ORTHOGRAPHY.— LETTERS. 5 





RI ನ 
“ಆ ಈ ಊ ಏ ಐ ಹಣು 
ಪ್ರ. ವ್ಯೈಂಜನಗಳ್ಳು ಮ್ಮ ನಿಧವು? 

ಉ. ವರ್ಗೀಯಗಳು ಅವರ್ಗೀಯಗಳು, ಈ ವಿಧವು. ವರ್ಗೀಯ 
ಗಳು ಯಾವವಂದರೆ -- 4ಕ*ವರ್ಗ, “ಚ?ವರ್ಗ, “ಟ?ವಗ್ಮ 
“ತವರ್ಗ, “ಪವರ್ಗ, ಈ ಕ ವರ್ಗಗಳು. ಅವರ್ಗೀಯಗಳು 
ಯಾವವಂದರೆ... “ಯ?ಕಾರಾಯಿ*ಶ?ಕಾರಾವಿ ಈ ಗುಂಪುಗಳು. 
ಪ್ರ. ನರ್ಗೀಯಸಳ್‌ ಒಂದೊಂದು ವರ್ಸದ ವರ್ಣಗಳು ವಿಮೆ 
ವಿಧನ್ರ? 

ಉ. ಒಂದೊಂದು ವರ್ಗಕ್ಕೆ 2 “ಪರುಷ” 2 “ಸರಳ? 1 «ಅನು 
ನಾಸಿಕ? ಈ ಪ್ರಕಾರ 5 ವರ್ಣಗಳು ಉಂಟು. ಪರುಷಾಕ್ಷ ರಗಳಲ್ಲಿ 
ಯೂ ಸರಳಾಕ್ಷರಗಳಲ್ಲಿಯೂ :ನೇದು “ಅಲ್ಪಪ್ರಾಣ” ವೆಂದು 2ನೇ 
ದು “ಮಹಾಪ್ರಾಣ?ವೆಂದು ವರ್ಶಿಸುವದು. 

ಪ್ರ. ಸೊತ್ತೆಸೆ () ಹೆಸರೇನು? 

ಉ. ಅದಕ್ಕೆ “ಅನುಸ್ವಾರ”ವೆಂದೂ “ಬಿಂದು”ವೆಂದೂ ಹೆಸರು 
ವ್ರ. ರು, ಸೊತ್ತೆಸೆ (6 ಹೆಸರೇನು? 

ಉ. ಅದಕ್ಕೆ ಎಸರ್ಗವೆಂಬ ಹೆಸರು. 

ವ್ರ. ತ ಫ್ಸುಶಗಳು ಯಾವವು? 

ಉ. ವೃಂಜನಗಳ ; ಮಲೆ ಸ್ವರಗಳ ಸಂಜ್ಞೆಗಳನ್ನು ಹತ್ತಿಸುವದರಿಂದ 
ಕಾಗುಣ್‌ತಾಕ್ಷೆರಗಳು ಆಗುವವು. ಉದಾ, ಕ ಕಾಕಿಕೀಕುಕೂ ಕ್ಫ 
ಕೆಕೇಕ್ಸಿಕಾ (ಹೊಲ) ಕಾ. 

ಪ್ರ. ವಕ್ಷಕ್ಷರಗಳು ಯಾವವು? 

ಉ. ನು ವೃಂಜನಗಳು ನಡುವೆ ಸ್ಪರವಿಲ್ಲದೆ ಸಂಯುಕ್ತವಾದರೆ 


2 


ROR) 
ೀರ್ಥಗಳು. 


{ 


ಹಸ'ಗಳು. 
ಛಿ 


ಬ 
(ತ್ರ 


2 








16, 


11, 





ಇಟಾವಾ 


ORTHOGRAPHY.-— EUPHONY. 





ಅವುಗಳಲ್ಲಿ ಒಂದನ್ನು ಮತ್ತೊಂ ೦ದರ ಕೆಳೆಗೆ ವತ್ತಾಗಿ ಬರೆಯುವ 
ದರಿಂದ ವತ್ತ ಕರಗಳು ಆಗುವವು. `ಉದಾ. ಬ್ಬ, ಟ್ಟ, ತ್ತ, 
ದ್ವ ನ್ರ,ಪೆ "ಮ್ಮ ಯೃ, ರ. 


ಸ ದೂ 


ಈ 
ರ್ರಿ, 


1]. ಸಂಧಿಪ್ರಕರಣ. 
ಪ್ರ. ಸಂಧಿ ಯಂದಕೇನು? 
ಉ. ಕೂಡಿ ನುಷಿಯುವ ಎರಡು ಶಬ್ದಗಳ ಉಟ್ಛಾ ರೇಸೆಯು ಶು 
ಲಚವಾಗುವ ಹಾಗೆ ಪೂರ್ವಶಬ್ಧದ. ಕಡೇ ಆರ್ಕೆ ಪರಶಬ್ಧದ 
ಆದಿ ಅಕ್ಷರವನ್ನು ಕೂಡಿಸುವದೇ ಸಂಧಿ ಎಂದೆಲ್ಫಕುವಡು. 
ಪ್ರ. ಸಂಧಿ ಮಾಡುವ ಸಾಧನಗಳು ಯಾವನು? 

ಉ. “ಕೋಪ”, “ಅಗಮ”, “ಆಡೇಶ»,ವೆಂಬ 8 ಸಂಥಿಸಾ 
ಥನಗಳು. 

“ಲೋಪ? ವೆಂದರೆ ಶಬ್ದದಲ್ಲಿ ಮುಂಚೆ ಇದ್ದ ಅಕ್ಡರಗಳೊ 
ಳಗೆ ಒಂದು ಕಾಣದೇ ಹೋಗುವಡೇ. “ಉದಾ. [ಮಾತು-ಇ 
ಲ್ಲ] ಮಾತಿಲ್ಲ. 

«ಅಗಮ? ವೆಂದರೆ - ಪೂರ್ವಶಬ್ದದ ಕಡೇ ಅಕ್ಷರಕ್ಕೂ, ಪರಶ 
ಬ್ಹದ ಆದಿ ಅಕ್ಷರಕ್ಕೂ ನಡುವೆ ಮತ್ತೊಂದು ಹೊಸ ಅಕ್ಷರ ಶೇರು 
ವದೇ. ಉದಾ. [ಕೆಲಸ-ಇಲ್ಲ= | ಕೆಲಸವಲ್ಲ. 

“ಅದೇಶ” ವೆಂದರೆ “ಮುಂಚೆ ಇದ್ದ ಆಕರಗಳಲ್ಲಿ ಒಂದಕ್ಕೆ 
ಪ್ರಶಿಯಾಗಿ ಬೇರೊಂದು ಹೊಸ ಅಕ್ಷರ ಬರುವದೇ. - ಉದಾ. 
[ಸೋತು-ಹೋಗಿ= | ಸೋಥೋಗಿ 





l 


~y — 





ಶ್ರ) 


೬ 


ಕ 
ಸ್ಕಿ 


|. 


ಗ 
WY 


18. 


13%. 


20. 


ETYMOLOGY.-——FORMATION OF WORDS. 7 





111. ಲೇಖನಾಂತರ ಚಿನ್ಹೆಗಳು, 
ಪ್ರ. ಶೇಖನಾಂತರ ಚೆನ್ನೈ ಸಳ್ಳು ಯಾವವು? 


ಉ. , ಅಲ್ಪಪಿರಾಮ : — ಸೂಚಕ ಚಿನ್ನೆ 
; ಅರ್ಧವಿರಾಮ ಎ ಸಮಾರ್ಥಕ ಚಿನ್ನೆ 
. ಪೂರ್ಣವಿರಾಮ * ? ಪಿಶೇಷಕ ಚಿನ್ಹೆ 
ದ್ರ ವ 
? ಪ್ರಶ್ನಾ ಚಕ್ಕೆ. [] () ಅವರ ಚೆ 


! ಸಂಬೋಧಕ ಚಿನ್ನೆ * + ಚಿಶ್ರಿಕ ಹಂಸಪಾದ 


ಶಬಖಂಡ. 
6. 


೩ ಶಬ್ದವೈ್ಯತ್ಪತ್ತೀ ಪ್ರಕರಣ. 
ಪ್ರ. «ಶಬ್ಬ? ನೆಂದರೇನು? 
ಉ. ಒಂದೇ ಅರ್ಥವನ್ನು ಹೇಳುವ ಅಕ್ಷರಗಳ ಗುಂಪು “ಶಬ್ದ?ವೆಂ 
ದು ವರ್ಶಿಸುವದು. ಅದರ ಮೂಲಾಕ್ಷರಗಳು ಮಾತ್ರ ಇದ್ದರೆ “ಪ್ರ 
ಕೃತಿ? ಎಂದೆನ್ನಿಸುವದು. ಪ್ರಕೃತಿಯ ತುದಿಯಲ್ಲಿ ಶೇರುವಜೆರೆ ಬೇರೆ 
ಅಕ್ಷರಗಳಿಗೆ « ಪ್ರತ್ಸಯ”ವೆಂಬ ಹೆಸರು. ಅಂಥಾ ಪ್ರತ್ಸಯಗಳನ್ನು 
ಹೊಂದುವ ಶಬ್ದವು “ಪದ?ಪೆಂದು ವೃವಹರಿಸುವದು. 
ಪ್ರ. “ಸಮಾಸ? ಸಬ್ದಸಳ್ಳು ಯಾವವು? 
ಉ. ಎರಡು ಚಿನ್ನಪದಗಳು ಒಂದಕ್ಕೊಂದು ಶೇರಿಕೊಂಡು ಏಕ ಅರ್ಥ 
ವನ್ನು ಹೇಳುವಂಥ ಏಕ ಪದವಾದರೆ, “ಸಮಾಸಪಹ”ವೆಂದು ವೃವ 
'ಹರಿಸುವದು. ಸಮಾಸವಾದ ಎರಡು ಪದಗಳಲ್ಲಿ ಹಿಂದಳದು “ಪೂ 
ರ್ವಪದ? ವೆಂದು ಮುಂದಲದು“ಪರಪದ? ವೆಂದು ವರ್ಶಿಸುವದು. 
ಉದಾ. ಗುರುವಾಕ್ಯ, ಮೋಕ್ಷ್ನಮಾರ್ಗ, ಕೈಕೆಲಸ, ಬಾಯಿಮಾತು. 














ETYMOLOGY.-— NOUNS. 





ಜೈ 


ಪ್ರ. ವಾಕ್ಯ್ಯಾರ್ಥ ಭೇದದಿಂದ ಸಬ್ಬಸಳು ಎದ್ದು ವಿಧವು? 

ಉ. ಸಂಸ್ಕೃತ ವ್ಸಾ 'ಕರಣಕಾರರು ಶಬ ಗಳಲ್ಲಿ. “ನಾಮಪದ, ಕ್ರಿ 
ಯಾಪದ, ಅಮ್ಳುಯಶಬ್ದ »ಫೆಂಬ 8 ಮುಖ್ಯ ವಿಶೇಷಗಳನ್ನು ಮಾ 
ಹಿದ್ಧಾರೆ. ಕಹಿಮೆ ಶಬ್ದಪಿಢಗಳೆಲ್ಲಾ ಇವುಗಳು ಉಪ oda 


` ಛಂದು ಶಿಳುಕೊಳ ತಕದು- 
[9 ರಯ 


22. 


28, 


24. 


28. 


11. ನಾಮಪದದ ಪ್ರಕರಣ. 


ಪ್ರ. “ನಾಮಪದ? ನಿಂದೇನು? 

ಉ. ವಸ್ತುಗಳ ಹೆಸರುಗಳನ್ನೂ ಅವುಗಳ ಗುಣ ಕ್ರಿಯಾಯಿಗಳ 

ಹೆಸರುಗಳನ್ನೂ ಹೇಳುವ ಶಬ್ದಗಳೆಲ್ಲಾ ತಮರ ಊ 

ದಾ.,ದೇವದಾಸ, ತಂದೆ, ಮುದುಕ, ಮರಣ, ಸ್ವರ್ಗ, ಸುಬ. 

ಅಂಜಿಕೆ, ನಾಚಿಕೆ, ನಡತೆ, ಅಳತೆ. 

. ನಾಮಪದಸಳೆಶ್ಚಿ ವಿಕೇಹಿಸ ತಕ್ಕ ಲಕ್ಷ್ಮಣಸಳು ಯಾವವು? 

ಲಿಂಗ, ಸಂಖ್ಯೆ, ವಿಚಕ್ತಿ, ಎಂಬ 8 ವಿಧದ ಲಕ್ಷಣಗಳು. 

“ಫಶಿಂಸ ವಿವ ಮ ವಿಧವು. 

ಪುಲ್ಲಿಂಗ ಅಂದರೆ ಗಂಡು, ಸ್ತ್ರೀಲಿಂಗ ಅಂದರೆ ಹೆಣ್ಣು , ನಪ್ಪಂ 

' ಅಂಗ ಅಂದರೆ ಗಂಡಲ್ಲಾ ಹೆಣ್ಗಿಲ್ಲಾ , ಈ ಮೂರು ವಿಧವು. 

. ಶಂನಡದಲ್ಲಿ ನಾಮವದಸಳ ಶಿಂಸಭೇದಸಳು ಹ್ಯಾಗೆ? 

. ಜ್ಞಾನವುಳ್ಳ ವಸ್ತುಗಳಲ್ಲಿ ಪುರುಷರ ನಾಮಗಳಿಗೆ ಪುಲ್ಲಿಂಗ 
ಪ್ರೀಯರ ನಾಮಗಳಿಗೆ ಸಿ ಪ್ರೀಲಿಂಗವು, ಜ್ಞಾನವಿಲ್ಲದ ಕಡಿಮೆ 

ವಸ್ತುಗಳ ನಾಮಗಳಿಗೆಲ್ಲಾ ನ "ಬರುವದು. 


ಆಟ್‌ ಕ್‌ 


Fel 
eh 


ಶಿಕ ಈ 





1] 


ಕತ 





ETYMOLOGY. ——NOUNS: 9 


26. ಪ್ರ. ನಾಮನದಸಳ್ಳ “ಸಂಖ್ಯೆ? ವಿದ್ದು ವಿಧವು? 


27 


28 


ಉ. “ಏಕವಚನ? “ಬಹುವಚನ”ವೆಂಬ 2 ವಿಧಪು: ಏಕವಚ 
ನವು ಏಕ ವಸ್ತುವನ್ನು ಹೇಳುವದು. ಬಹುವಚನವು ಬಹು ವ 
ಸ್ತುಗಳನ್ನು ಹೇಳುವದು. ಉದಾ. ಹುಡುಗ -. ಹುಡುಗರು, 
ಮನೆ-- ಮನೆಗಳು, ಕೂಸು -- ಕೂಸುಗಳು, ಮರ - ಮರಗಳು. 
ಪ್ರ. “ವಿಭಕ್ತಿ? ಎಂದಶೇನು? 

ಉ. ವಾಕೃಗಳಲ್ಲಿ ನಾಮಪದಗಳಿಗೆ ಬರುವ ನಾನಾ ಕಾರಕಾರ್ಥ 
ಗಳನ್ನು ಪಿಜಾಗಿಸಿ ಶೋರಿಸುವದಕ್ಕೆ ಅವುಗಳಿಗೆ ಬೇರೆ ಬೇರೆ ಪ್ರತ್ಸ 
ಯಗಳು ಹತ್ತುವವು. ಇಂಥ ಪಿಚಕ್ತಿ ಪ್ರತ್ಛ್ರಯವುಳ್ಳ ನಾಮಪದ 
ಸ್ವರೂಪವು ಪಿಚಕ್ತಿರೂಪವೆಂದೆನ್ನಿಸುವದು. ಹ 

ಅಂಥಾ ವಿಭಕ್ತಿಗಳು ಎಮ್ಮ? 

ಉ. ಸಂಸ್ಕೃತದಲ್ಲಿ ಇರುವ ಸಪ್ತ ಪಿಚಕ್ತಿಗಳನ್ನು ಕನ್ನಡದಲ್ಲಿ ಅ 
ನುಸ೦ಸಿ ಏಳು ಪಿಚಕ್ತಿಗಳನ್ನು ಹೇಳುತ್ತಾರೆ. «ಅವುಗಳ ಅಂಕಾ 
ಸಂಜ್ಞೆ ೫ ಕಾರಕಾರ್ಥಸಂಜ್ಞೆ ಪ್ರ ಶೃಯಗಳು ಯಾವವೆಂದರೆ: 





ಅಂಕಾಸಂಸ್ಣೆ. ಕಾರಕಾರ್ಥಸಂಜ್ಞಿ. ಪ್ರತ್ಥುಯ. 
ಪ್ರಥಮ ಕರ್ತ ವಿಚಕ್ಷಿ ಉ 

ನಜ ಸಂಬೋಧನ ಐ (ಪಿ) 
ವ್ವಿಶೀಯೆ ಕರ್ಮ ಏಚಕ್ತಿ ಅನ್ನು 
ತೃತೀಯ ಕರಣ ವಿಚಕ್ತಿ ದ 
ಚತುರ್ಥಿ ಸಂಪ್ರದಾನ ಪಿಚಕ್ಷಿ ಇಗೆ (ಗೈ ಕ್ಕೆ.) 
ಪಂಚಮಿ ಅಪಾದಾನ ವಿಚಕ್ತಿ ದೆಶೆಯಿಂದ 
ಷಷ್ಟಿ ಸಂಬಂಧ ವಿಚಕ್ಷಿ ಅ 


ಸಪ್ತಮಿ ಅಧಿಕರಣ ವಿಚಕ್ತ್ಷಿ ಅಲ್ಲಿ 








‘ETYMOLOGY.—— NOUNS. 





ನಾಮ ಪದಗಳ 









































ಬ 
. ನಿಜ ನ 2 
ವಿಚಕ್ತಿಗಳ ಸಂಜೆ ಸ್ಲಗಳು, ಪ್ರತ್ಯಯಗಳು. (ea ಪ್ರೀಲಿಂಗ. ಃ 
ಸೇವಕ 
ಪ್ರ. ಕರ್ತೃ ವಿಚ್‌ ಉ ಸೇವಕನು ಸೇವಕ. ನು 
ಸಂಬೋಧನ ಐ (ಏ)  ನೇವಕನೇ [ನೇವಕಳೇ j 
| ಕರ್ಮ ಪಿಚಕ್ಷಿ | ಅನ್ನು ಸೇವ ಕಕನನ್ನು ಸೇವಕಳನ್ನು f 
ಶ್ರಿ. ಕರಣ ಪಿಚಕ್ತಿ | ಇಂದ ಸೇವಕನಿಂದ |[ಸೇವಕಳಿಂದ 
ಚ.ಸಂಪ್ರದಾನವಚ್ತ ಇಗೆ (ಗೆ) ಕೈ. ಸೇವಕುಗೆ ಸವಕಳಿಗೆ ನ 
. ಅಪಾಹಾನವಿಚಕ್ಷಿ' ದೆಶೆಯಿಂದ ಸೇವಕನ ಡೆನೇಪಕಳ ದೆ ನ 
} | | [ಶೆಯಿಂದ| [ಶೆಯಿಂದ ತೆ 
ಷ. ಸಂಬಂಧ ಪಿಜಿ ಅ ಸೇವಕನ [ಸೇವಕಳ | 
ಸ. ಅಧಿಕರಣ ಪಿಚ್ತಿ' ಅಲ್ಲಿ ಸೇವಕನಲ್ಲಿ ನೇವಕಳಲ್ಲಿ 
ಕರ್ತೃ ವಿಚ್ತಿ ಉ ಸೇವಕರು ನು 
ಸಂಬೋಧನ ಐ (ಏ) ಸೇವಕರೇ ನು 
|: ಕರ್ಮ ಏಿಚಕ್ತಿ |ಅನ್ನು ಸೇವಕರನ್ನು ಸು 
ಶ್ರಿ. ಕರಣ ಪಿಚ್ತೆ [ಇಂದ ಸೇವಕರಿಂದ ಬ 
ಚ.ಸಂಪ್ರದಾನವಿಚಕ್ಷಿ| ಇಗೆ. | ಸೇವರರಿಗೆ | 
+ ಅಪಾಹಾಸವಿಚಕ್ತಿ | ದೆಶೆಯಿಂದ | ಸೇವಕರ ದೆಶೆಯಿಂದ A 
ಷೆ. ಸಂಬಂಧ ಪಿಚಕ್ಕಿ ಅ | ಪೇಷಕರ 
ಸ. ಅಧಿಕರಣ ಪಿಚಕ್ತಿ | ಅಲ್ಲಿ ಸೇವಕರಲ್ಲಿ 








ETYMOLOGY.—— NOUNS. 11 





ವಿಭಕ್ತಿ ರೂಪಮಾಲೆ. 

































ತಗಳು. ತ ತ ಊಕಾರಾಂತಗಳು. 
ನಪುಂಸಕಲಿಂಗ. ಪುಂ. ಸ್ರಿ. ನಪು. ಲಿಂಗ, | ನಿತ್ಯ ಉಕಾಕಾಂತ. | ಅನಿತ್ಯ ಉಕಾರಾಂತ 
ಪರ್‌ ಕುರಿ "ಗುಡು. ಊರು. 
ಮರವು ಕುರಿಯು ಗುರುವು ಊರು 
ಮರವೇ 'ಕುರಿಯೇ ಗುರುವೇ ಊರೇ 
ಮರವನ್ನು ಕುರಿಯನ್ನು ಗುರುವನ್ನು ಊರನ್ನು 
ಮರಪಿಂದ  ,|ಕುರಿಯಿಂದ ಗುರುವಿನಿಂದ |ಊರಿನಿಂದ, ಊ 
[ರಿಂದ 
ಮರಕ್ಕೆ ಕುಲಿಗೆ ಗುರುವಿಗೆ ಉಊಂಗೆ 
ಮರದ ದೆಶೆ. ಕುರಿಯ ದೆಶೆಯಿಂ ಗುರುವಿನ ದೆಕೆ!ಊಂನ ದೆಶೆ 
[ಯಿಂದ [ದ [ಯಿಂದ [ಯಿಂದ 
ಮರದ ಕುಲಿಯ ಗುರುವಿನ ಊರಿನ, ಊರ 
ಮರದಲ್ಲಿ... ಕುರಿಯಲ್ಲಿ ಗುರುಪಿನಲ್ಲಿ ಊರಿನಲ್ಲಿ, ಊ 
[ರಲ್ಲಿ 
ಮರಗಳು ಕುರಿಗಳು ಗುರುಗಳು ಊರುಗಳು 
ಮರಗಳೇ ಕುಲಿಗಳೇ ಗುರುಗಳೇ ಊರುಗಳೇ 
ಮರಗಳನ್ನು ಕುರಿಗಳನ್ನು ಗುರುಗಳನ್ನು ಊರುಗಳನ್ನು 
ಮರಗಳಿಂದ (ಕುರಿಗಳಿಂದ ಗುರುಗಳಿಂದ . (ಊರುಗಳಿಂದ 
ಮರಗಳಿಗೆ ಕುರಿಗಳಿಗೆ ಗುರುಗಳಿಗೆ... ಊರುಗಳಿಗೆ 
ಮರಗಳ ದೆಶೆ |ಕುರಿಗಳ ದೆಶೆಯಿಂ ಗುರುಗಳ ದೆಶೆ|ಊರುಗಳ ದೆಶೆ 
[ಯಿಂದ [ದ [ಯಿಂದ [ಯಿಂದ 
ಮರಗಳ ಕುಲಗಳ ಗುರುಗಳ | ಊರುಗಳ 
ಮರಗಳಲ್ಲಿ ಕುರಿಗಳಲ್ಲಿ ಗುರುಗಳಲ್ಲಿ [ಊರುಗಳಲ್ಲಿ 






















ರ್ಸ್‌ 
ರ್ಟ \ 


ETYMOLOGY.-— PRONOUNS, 








29, 


80. 


31. 


32. 


111, ಸರ್ವನಾಮಪ್ರಕರಣ. 


ಪ್ರ. “ಸರ್ವನಾಮ” ನೆಂದರೇನು? | 4 
ಉ. ವಾಕೃ್ಫಗಳಲ್ಲಿ ನಾಮಪದಗಳಿಗೆ ಪ್ರಶಿಯಾಗಿ ಪ್ರಯೋಗಿಸುವ 
ಶಬ್ದಗಳು “ಸರ್ವನಾಮ? ಗಳೆಂದೆನ್ನಿಸು ವವು. 

ಪ್ರ. ಅವು ಎದ್ದು ವಿಧವು? | 
ಉ. ಪುರುಷಾರ್ಥಕ, ಆತ್ಮಾರ್ಥಕ, ಪ್ರಶ್ನಾರ್ಥಕ, ದರ್ಶಕವೆಂಬ 
4 ವಿಧವು. 

«ಭ್ರೆೈರುದಾರ್ಥಕ ಸರ್ವನಾಮ” ಸಳು ಯಾವವು? 


ಏಕವಚನ... ಬಪುವಚನ. 


ಲ್ಯ 


ಪಂ 
po 
pe 


ಉತ್ತಮ ಪುರುಷ — ನಾನು ನಾವು 


ಮಧ್ಯಮ ಪುರುಷ — ನೀನು ನೀವು 

ಇ ಎಸ > ಣಿ ತ 

ಪ್ರಥಮ ಪುರುಷ ಪುಂ. ಅವನು ಸ್‌ 
ಪ್ರೀ. — ಅವಳು 


ನಪುಂ. - ಅದು ಅವು ಅವುಗಳು 


ಪ್ರ. “ಆತ್ಕಾರ್ಧಕ ಸರ್ವನಾಮ? ಯಾವದು? 
ಉ. ಏಕವಚನ “ತಾನು”, ಬಹುವಚನ “ತಾವು”. 


ಲ 


. ಪ್ರ. “ಪ್ರಶ್ನಾರ್ಥಕ ಸರ್ವನಾಮ? ಸಳು ಯಾವವು? 
ಉ. ಅವು 2 ವಿಧವಾಗಿವೆ, ಹ್ಳಾಗಂದರೆ -.. 
1.) ವಸ್ತುಗಳ ವೃಕ್ತಿಯನ್ನು ಕೇಳುವಂಥಾವು ಯಾವವೆಂದರೆ: 





ETYMOLOGY.——PRONOUNS. 13 











ಪುಂ. ಸ್ತಿ) ನಸುಂ. 
ಎಕವಚನ | ಯಾವನು ಯಾವಳು ಯಾವದು 
ಯಾವ 
ಬಹುವಚನ[| __ ಯಾವರು ಯಾವವು 
ಒಟ್ಟಿಗೆ ಹು ಯಾರು ಏನು 
2. ವಸ್ತುಗಳ ಗುಣ ಕೇಳುವಂಥಾವು ಯಾವವಂದರೆ -- 
ಎಕವಚನ | -. ಐಂಥವನು ಎಂಥವಳು ಎಂಥಾದು 
ಎಂಥ 
ಬಹುವಚನ ಎಂಥವರು ಎಂಥಾವು 


34. ಪ್ರ. ದರ್ಶಕ ಸರ್ವನಾಮಗಳು ಯಾವವು? 
ಉ. ದರ್ಶಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳಿಗೆ 
ತು ಪ 2 ವಿಧವು: 
. ವಸ್ತುಗ ಳ ವೃಕ್ತಿ ಸೂಚಿಸುವಂಥಾವು ಯಾವವಂದರೆ: 
ಮಾಪದಲ್ಲಿ ಈ - ಇವನು [ಎ ಈತನು] ಇವಳು [ಎಶಕ್ತೆ] 
ಇದು, ಇವರು, ಇವು. 
ಡೂರದಲ್ಲಿ -ಅ- ಅವನು [ಎ ಅತನು] ಅವಳು [ಎಕೆ] 
ಅದು, ಅವರು, ಅವು. 
9. ವಸ್ತುಗಳ ಗುಣ ಸೂಚಿಸುವಂಥಾವು ಯಾವವಂದರೆ: 
ಸಮಾಪದಲ್ಲಿ ಇಂಥ -- ಇಂಥವನು, ಇಂಥವಳು, ಇಂಥಾದು; 


ಇಂಥವರು, ಇಂಥಾವು. 
ದೂರದಲ್ಲಿ : __ ಅಂಥ - ಅಂಥವನು, ಅಂಥವಳು, ಅಂಥಾದು; 
ಅಂಥವರು; ಅಂಥಾವು. 


88. ಪ್ರ. ಸರ್ವನಾಮಸಳೆ ನಿಭಕ್ಷಿರೂಸಗಳ್ಳು ಹ್ಯಾಗೆ 


ಲ್ಲಾ, 








ETYMOLOGY.—— ADNOUNS. 



































ಸರ್ವನಾಮಗಳ ಪಿಚಕ್ತಿ ರೂಪಮಾಲೆ. 1] 

ಪ್ರ. ನಾನು ನಾವು ಅವನು ಅವಳು ಅಪರು 
ಲ್ವ. | ನನ್ನನ್ನು ನಮ್ಮನ್ನು ಅವನನ್ನು ಅವಳನ್ನು ಅವರನ್ನು 
ತ್ರಿ. ನನ್ನಿಂದ ನಮ್ಮಿಂದ ಅವನಿಂದ ಅವಳಿಂದ ಅವಂಂದ 
95. ನಗಿ: ನಮಗೆ ಅಪನಿಗೆ ಅವಳಿಗೆ ಅವರಿಗೆ 
ಷ. |ನನ್ನ `ನಮ್ಮ ಅವನ : . ಅವಳ : ಅವರ. 
ಸ, ನನ್ನಲ್ಲಿ  ನಷ್ಮಲ್ಲಿ | ಅವನಲ್ಲಿ ಅವಳಲ್ಲಿ ಅವರಲ್ಲಿ 

ನೀನು ನೀವು ಇವನು... ಇವಳು ಇವರು | 

ಶಾನು ತಾನು ಯಾವನು ಯಾವಳು 'ಯಾವರು | 
ಪ್ರ. , ಅದು ಅವು(ಗಳು) | ಯಾರು ಏನು ತ! We 
ಪಿ. ಅದನ್ನು ಅವುಗಳನ್ನು ಯಾರನ್ನು ಏನು 
ಈ ಅದರಿಂದ ಅವುಗಳಿಂದ ಯಾರಿಂದ ಯಾತಠಿಂದ 
ಚ. ಅದಕ್ಕೆ ಆಪುಗಳಿಗೆ | ಯಾರಿಗೆ . ಯಾತಕ್ಕೆ | 
ಷ.' (ಅದರ ಅಪುಗಳ ಯಾಠ - ಯಾತರ 
ಸ. | ಅದರಲ್ಲಿ ಅವುಗಳಲ್ಲಿ | ಯಾರಲ್ಲಿ ಯಾತರಲ್ಲಿ | 








ಇದು ಇವ(ಸಳು) 
ಯಾವದು ಯಾವವು(7ಳು) 





IV. ಗುಣವಾಚಕ ಸಂಖ್ಯಾವಾಚಕ ಪ್ರಕರಣ. 
36. ಪ್ರ. ಸುಣವಾಚಕ ಪದಗಳು ಯಾವವು? 


ಉ. ವಸ್ತುಗಳ ಗುಣಗಳನ್ನು ಪಿಶೇಷಿಸುವ ಪದಗಳೇ ಗುಣವಾ 
ಚಿಗಳೆಂದೆನ್ನಿಸಿ ಕೊಂಬವು. 
ಉದಾ. ಶುದ್ಧ, ಪೂರ್ಣ, ದೊಡ್ಡ, ಸಣ್ಣ, ಒಳ್ಳೆ. 


ದು 





ks 


37. 


38, 


ETYMOLOGY.——ADNOUNS. 15 





ಪ್ರ. ಸಂಖ್ಯಾಪದಸಳ್ಳು ಯಾಷವ್ರ? 

ಉ. ಒಂದು, ಎರಡು, ಮೂರು -- ಮುಂತಾದ ಅಂಕೆಗಳ ಹೆಸರುಗ 
ಳು “ಸಂಖ್ಯಾವಾಚಕ ಗಳೆಂದು ವರ್ಶಿಸುವವು. ಆವುಗಳಗೆ «ನೆ» 
ಎಂಬ ಪ್ರತ್ಯಯ ಹತ್ರಿಸುವದರಿಂದ ಒಂದನೆ, ಎರಡನೆ, ಮೂರ 
ನೆ- ಮುಂತಾದ “ಸಂಖ್ಯಾಪೂರಣ?ಗಳು ಆಗುವವು. ಸ್ವಲ್ಪ, ಬ 
ಹಳ, ಕೆಲವು, ಹಲವು, ಅನೇಕ, ಎಲ್ಲ, ಸಕಲ, ಸಮಸ್ತ ಮುಂ 
ತಾದ ಪದಗಳು ಪಸ್ತುಗಳ ಸಂಬೆ ವಶೇಷಿಸದೆ ಅವುಗಳ ಪಂಮಾ 
ಣವನ್ನು ಒಟ್ಟಿಗೆ ಹೇಳುವ ಕಾರಣ ಆ ಪದಗಳು “ಅವಿಶೇಷ ಸಂ 
ಬೈೆ?ಗಳೆಂದು, «ಪರಿಮಾಣವಾಚಕಗಳೆಂದು ವರ್ಶಿಸುವವು. 


ಪ್ರ. ಗುಣವಾಚಕ ಸಂಖ್ಯಾನಾಚಕಗಳಿಗೆ ಕಿಂಸವಚನಸೂಚಕಸಳ್ಳು 
ಕುರುತ್ತವೋ? 

ಉ. ನಾಮಪದಗಳ ಪೂರ್ವದಲ್ಲಿ ಅವುಗಳಿಗೆ ಲಿಂಗವಚನ ಸೂ 
ಚಕಗಳು ಇಲ್ಲ, ಬರೀ ಪ್ರಕೃಶಿರೂಪ ಬರುವದು. ಪರಂತು ಅವು 
ನಾಮಪದಗಳಿಗೆ ಪರವಾದರೆ “ವಿಧೇಯಪಿಶೇಷ?ಗಳೆಂದಡೆನಿಸು 
ವವು, ಈ ಪಕ್ಷದಲ್ಲಿ ಅವುಗಳಿಗೆ ಲಿಂಗವಚನ ಸೂಚಕಗಳು ಬರು 
ವವು. ಯಾವವಂದರೆ: 

“ಮ” «ಳು? “ರು? 4ದು? “ವು? ಎಂಬ ಅಚ್ಛತ್ಛೃಯಗಳು. 
ಅಥವಾ - “ಅವನು, ಅವಳು, ಅವರು, ಆದು, ಅಪು” ಎಂಬ 
ಸರ್ವನಾಮಗಳು. 
ಉದಾ. /ಸಣ್ಣನು, ಸಣ್ಣಳು, ಸಣ್ಣರು, ಸಣ್ಣದು, ಸಣ್ಣವು. 

ಸಣ್ಣ 'ಸಣ್ಣವನು, ಸಣ್ಣವಳು, ಸಣ್ಣವರು, ಸಣ್ಣದು, ಸಣ್ಣವುಗಳು. 


ಈ 


ನಾಲ್ಕನೆ ನಾಲ್ಕನೆಯವನು, ನಾಲ್ಕನೆಯವಳು, ನಾಲ್ಕನೇಥು. 
ನಾಲ್ಕನೆಯವರು, ನಾಲ್ಕನೆಯವುಗಳು. 


ನ 








39. 


40. 


41. 





ETYMOLOGY.-—— VERBS. 





V. ಕ್ರಿಯಾಪದ ಪ್ರಕರಣ. 
ಪ್ರ. « ಶ್ರಿಯಾವದ? ಪಿಂದಕೇನು? 
ಉ. ಮಾಡೋಣ, ಪಡೋಣ, ಇರೋಣ, ಮೊದಲಾದ ಕ್ರಿಯೆಗಳ 
ನ್ನು ಹೇಳುವ ಪದಗಳಿಗೆ “ಕ್ಟಿಯಾಪದ? ವೆಂಬ ಹೆಸರು. ಅಂಥಾ 
ಕ್ಲಿಯಾಪದಗಳ ಮೂಲಸ್ವರೂಪಗಳಿಗೆ “ಧಾತು? ವೆಂಬ ಹೆಸರು. 


ಒಂ 

ಪ್ರ. ಕ್ರಿಯಾವದಸಳಶ್ಸಿ ನಿಕೇಸಿಸ ಶಕ್ಕ ಲಕ್ಷ್ಮಣಸಳು ಯಾವವು? 
ಉ. ಧಾತ್ವರ್ಥಕ್ರಯ, ರೂಪತ್ರಯ, ಕಾಲತ್ರಯ, ಪುರುಷತ್ರಯ, 
ಲಿಂಗತ್ರಯ, ಪಚನದ್ವಯ, ಅರ್ಥವಿಶೇಷತ್ರಯ, ಈ ಪ್ರಕಾರ 
20 ಲಕ್ಷಣಗಳನ್ನು ಪಿಶೇಷಿಸ ತಕ್ಕದ್ದು. 

ಪ್ರ. ಧಾತ್ಸರ್ಥತಶ್ರಯೆವು ಯಾನವು? 

ಉ. “ಸಕರ್ಮಕ, ಅಕರ್ಮಕ, ಪ್ರಯೋಜಕ?,ವೆಂಬ 8 ವಿಧದ 
ಅರ್ಥಗಳು ಧಾತುಗಳಿಗೆ ಉಂಟು. ಹಾಗಂದರೆ -- 

1. ಕರ್ಮ ಸಹಿತವಾದ ಧಾತುಗಳು “ಸಕರ್ಮಕ?ವೆಂದೆನ್ನಿಸುವ 
ವು. ಕರ್ಮವೆಂದರೆ ಕ್ರಿಯೆಗೆ ವಿಷಯವಾದ ವಸ್ತು. “ಯಾರನ್ನು” 
“ಏನು? ಎಂಬ ಪ್ರಶ್ನೆಗಳು ಅದನ್ನು ಕೇಳುವವು. ಉದಾ. ಹು 
ಡುಗನನ್ನು ಕರೆ, ಅಕ್ಷರಗಳನ್ನು ಬರೆ. 

2. ವಿಷಯವಿಲ್ಲದ ಕ್ರಿಯೆಗಳು “ಅಕರ್ಮಕ? ವೆಂದೆನ್ನಿಸುವವು, ಅ 


ವುಗಳ ಮುಂದೆ «ಯಾರನ್ನು? «ಖನು? ಎಂಬ ಪ್ರಶ್ನೆಗಳಿಗೆ 


ಉತ್ತರ ಬರುವ೦ಲ್ಲ. 

ಉದಾ. ಹೋಗು, ಆಗು, ಇರು, ಇಳಿ, 

8. ಮತ್ತೊಬ್ಬನ ಮುಖದಿಂದ ನಡಿಸಿದ ಕ್ರಿಯೆಗಳು “ಪ್ರಯೋ 
ಜಕ?ವೆಂದೆನ್ನಿಸುವವು. ಸಕರ್ಮಕ ಧಾತುಗಳ ಮೇಲೆ “ಇಸು? 





ಗ 


Ee) 





48. 


ETYMOLOGY.— VERBS. 17 








ಐಂಬ ಪ್ರತ್ಯಯ ಹಶ್ತಿಸುವದರಿಂದ ಪ್ರಯೋಜಕ ಧಾತುಗಳು ಆ 
ಗುವವು. ಉದಾ. [ಮಾಡು] ಮಾಡಿಸು [ಮಡಿ] ಸುಣಸು. 
ಪ್ರ. ರೂಪಶ್ರಯವು ಯಾವವು? 

ಉ. ಧಾತುಗಳ ಮೇಲೆ ಬೇರೆ ಬೇರೆ ಪ್ರತ್ಯಯಗಳನ್ನು ಹತ್ತಿಸುವ 
ದರಿಂದ ಕ್ರಿಯಾಪದರೂಪಗಳು ಆಗುವವು. ಆದರೆ ಆ ಪ್ರತ್ಸ 
ಯಗಳೊಳಗೆ “ಅವುಯಪ್ರತ್ಸಯ, ನಾಮಪ್ರತ್ಯಯ, ಪುರುಷಪ್ರ 
ತೃಯ?ವೆಂಬ 8 ವಿಧವು ಇರಲಾಗಿ, ಇವುಗಳು ಅನುಬಂಧನೆ 
ಯಿಂದ ಉಂಟಾಗುವ ಕ್ರಿಯಾಪದರೂಪಗಳೊಳಗೂ “ಅವ್ಳಯಾ 
ತ್ನಕ್ಕ ನಾಮಾತ್ಮಕ, ಪುರುಷಾತ್ಮಕ?ವೆಂಬ 8 ವಿಧವು ಉಂಟು. 


ಪ್ರ. ಅವ್ಯ್ಯಯಾತ್ಮಕ ಕೂಪಸಳು ಯಾವವು? 

ಉ. “ಚಾವರೂಪ, ನ್ಯೂನರೂಪ”ವೆಂಬಿವು. ಜಾವರೂಪಗಳು 
ಕ್ರಿಯೆಯನ್ನು ಚಾವಾರ್ಥವಾಗಿ ಹೇಳುತ್ತವೆ. ನ್ಫೂನರೂಪಗಳು 
ಹೇಳುವಕ್ತಿಯೆಯು ಸಂಪೂರ್ಣವಲ್ಲ, ಅಸಮಾಪ್ತವಾಗಿದೆ. ಅದು 
ಸಮಾಪ್ತವಾಗುವದಕ್ಕೆ ವಾಕ್ಫವನ್ನು ಮುಗಿಸುವ ಇಂನೊಂದು 
ಕ್ರಿಯಾಪದವು ಅಗತ್ಯ. ಅದು ಕಾರಣ ಕೆಲವರು ಅದಕ್ಕೆ “ಕ್ರಿಯಾ 
ನ್ಯೂನ” ಅನ್ನುವರು. 

ಪ್ರ. ನಾಮಾತ್ಮಕ ರೂಪಸಳು ಯಾವವು? 

ಉ. ಕೃದ್ವಾಚಿ, ಕೃದ್ಧಾಚಕನಾಮ, ಕ್ರಿ ಯಾನಾಮ?ವೆಂಬಿವು. 
ಕೃದ್ವಾಚಿಗಳು ವಿಶೇಷಣ ಪದಗಳಾಗಿ ಪ್ರಯೋಗಿಸುತ್ತವೆ. ಅವು 
ಗಳಿಗೆ “ಅವನು? ಇತ್ಯ್ಯಾವಿ ಸರ್ವನಾಮಗಳನ್ನು ಸಮಾಸ ಮಾ 
ಡುವಡರಿಂದ ಕೃದ್ಧಾಚಕನಾಮಗಳು ಆಗುತ್ತವೆ. ಕ್ರಿಯಾನಾಮ 


ಗಳು ಧಾತುಗಳ ಚಾವಾರ್ಥವನ್ನು ನಾಮವಾಚಕಗಳಾಗಿ ಹೇಳು 
2 








45, 


46, 


41. 





ETYMOLOGY.-— VERBS. 





ತ್ರವೆ. ಏಶೇಷಣಗಳಾಗಿ ಪ್ರಯೋಗಿಸುವ ಕೃದ್ಧಾಚಿಗಳ ಉತ್ತ 
ರದಲ್ಲಿ ಯಾವಾಗಲು ಪಿಶೇಷ್ಟಶಬ್ದ ಪು ಬರುವದರಿಂದ, ಕೆಲವರು 
ಕೃದ್ವಾಚಿಗೆ “ಶಬ್ಧನ್ಫೂನ” ಅನ್ನುವರು. 


ಪ್ರ. ಪ್ರುರುವಾತ್ಮಕ ರೂಪಗಳು ಯಾವವು? 
ಉ. ಉತ್ತಮ, ಮಧ್ಯಮ, ಪ್ರಥಮ ಪ್ರುರುಷವೆಂಬ 8 ಪಥದ 
ಪ್ರರುಷಪ್ರಶ್ಛಯಗಳನ್ನು ಹೊಂದಿದ ಕ್ರಿಯಾಪದಗಳ. 

ಪ್ರ. ಕಾಲಶ್ರಯವು ಯಾವವು? 

ಉ. “ವರ್ತಮಾನಕಾಲ, ಚೂತಕಾಲ, ಚವಿಷೃತ್ಕಾಲ?ವೆಂಬಿವು. 
“ವರ್ತಮಾನಕಾಲ?ವೆಂದರೆ ನಡೆಯುವ ಕಾಲವು, “ಚೂತಕಾ 
ಲ? ವೆಂದರೆ ಹೋದ ಕಾಲವು, “ಚವಿಷೃತ್ಕಾಲ' ವೆಂದರೆ ಬರುವ 
ಕಾಲವು. 

ಪ್ರ. ಅರ್ಥೆವಿಕೇಪತ್ರೆಯೆವ್ರು ಯಾವವು? 

ಉ. “ಸಂಚವ, ಅಚಾವ, ವಿಧಿ” ಐಂಬಿಪು. ಸಂಚವಾರ್ಥಕಕ್ರೆಯಾ 
ಪದಗಳು ಆಗಲೇ ಸಂಚವಿಸಿದಂಥಾ, ಅಥವಾ ಈಗಲೇ ಸಂಚಪಿಸು 
ಪಂಥಾ, ಅಥವಾ ಇನ್ನು ಮುಂದೆ ಸಂಚವಿಸಲಕ್ಕಿರುವಂಥಾ ಕ್ರಿಯೆ 
ಯನ್ನು ಹೇಳುತ್ತವೆ. ಅವುಗಳಿಗೆ “ವರ್ತಮಾನ, ಚೂತ್ಕ ಚವಿಷ 
ತ್ತು, ಚಾಪಿ? ಎಂಬ 4 ಕಾಲವಿಶೇಷಗಳುಂಟು. ಅಚಾವಾರ್ಥಕೆ 
ಕ್ಲಿಯಾಪದಗಳಿಗೆ ಸಾಧಾರಣವಾಗಿ, “ನಿಷೇಧ? ವೆಂಬ ಹೆಸರು ಪ್ರ 
ಯೋಗಿಸುವದು. ಅವು ಶ್ರಿಕಾಲದಲ್ಲಿ ಕ್ರಿಯೆಯು ನಪಿಯದೆಂ 
ದು ಹೆಳುತ್ತವೆ. ಪಿದೃರ್ಥಕ ಕ್ರಿಯಾಪದಗಳು ಸಂಚವಿಸ ಶಕ್ಕಂ 


ಘಾ ಒಂದು ಕ್ರಿಯೆಯನ್ನು ಅಜ್ಞಾಪನೆ, ಪಿಜ್ಞಾಪನ್ಯೆ ಅನುಮತಿ 


ಮುಂತಾದ ಅರ್ಥಗಳಿಂದ ಹೇಳುತ್ತವೆ. 


ಹಮ 


ಸ್ಯಾ 





Hl) 


pS 


ಡಾ 


Ku 
ಬ್ಲೂ 


| 


1 “ವ್ಯ 





fe 
ಭ್ರ 


0 


TR BS 


“| 


ETYMOLOGY. — VERBS. 19 








45. ಪ್ರ. ಈ ವಿವಿಧ ಲಕ್ಷ್ಮೂಗಳಸ್ಕೆಲ್ಲಾ ಕ್ರಿಯಾನದಸಳ್ಳ ರೂಪದಲ್ಲಿ 
ಶೋರಿಸುವದಕ್ಕೆ ಸೂಧನಪೇನು? 





ಪದ 


ಉ. ಇದಕ್ಕೆ ಅವುಗಳ ಕೊನೆಯಲ್ಲಿ ಟೇರೆ ಬೇರೆ ಪ್ರಶ್ಛಯಗಳು` 


ಹತ್ತುವವು. ಹ್ಳಾಗಂದರೆ ಧಾತುವಿನ ಮೇಲೆ ಚಾವರೂಪ, ನ್ಫೂ 
ನರೂಪ, ಕೃದ್ವಾಚಿಗಳ ಪ್ರತ್ಸಯಗಳು ಹತ್ತುತ್ತವೆ. ಪಿಕರಣಗಳೆಂದೆ 
ನ್ನಿಸಿ ಕೊಂಬ ಇವುಗಳ ಮೇಲೆ ಆಗಲಿ ಅಥವಾ ಧಾತುಪಿನ ಮೇಲೆ 
ಆಗಲಿ ಪ್ರರುಷಪ್ರಶ್ಛಯಗಳು ಹತ್ತುತ್ತವೆ. 


49. ಪ್ರ. ಧಾಶುವಿನ ಮೋಶೆ ಹತ್ತುವ ವಿಕರಣಸಳು ಯಾವವು? 
ಊ. 























ಜಾವರೂಪ ಪ್ರಫ್ಯಯಗಳು. | 1. 
ತ [ 
WD 
ik w Be 
1 G 64 D7 
ಸ Rr: 1 ಸ 62 
ನ್ಯೂನ ಪ್ರಶೃಯಗಳು | ಉತ್ತಾ ಇ(ದು)ದು, .... ಅಡೆ 
ಕೃದ್ವಾಚಿ ಪ್ರತ್ಯಯಗಳು. (ಉವ) ಇದ್ಯ ದ | ಉವ | ಅದ 











ಕೃದ್ವಾಚಿಗಳಿಗೆ “ಅವನು, ಅವಳು, ಅದು, ಅವರು ಅವುಗಳು?» 
ಖಂಬ ಸರ್ವನಾಮಗಳನ್ನು ಸಮಾಸ ಮಾಡುವದರಿಂದ ಕೃದ್ವಾಚ 
ಕನಾಮಗಳು ಅಗುವವು. ಮತ್ತು ಕೃದ್ವಾಚಿಗಳಿಗೆ “ದು” ಪ್ರ 
ಶೃಯವನ್ನು ಅನುಬಂಧಿಸುವದರಿಂದ ಕ್ರಿಯಾನಾಮಗಳು ಆಗು 
ವವು. 





20 ETYMOLOGY,—— VERBS. 





50. ಶ್ರ. ಸುರುಮಪ್ರತ್ಯೆಯಸಳು ಯಾವನು? 
ಉ 


ಭರ್‌ ಜ್‌ ಜತಿ 


ಪುರುಪ. ಲಿಂಗ ಪ ಪತ್ತು ಭೂತ 








| ಉತ್ತಮ ಪು. ಏನೆ ಏನು ಎನು | 


ಆಆ ಸರ್ವಾ ಜು ೨೫5, 


ಚ ಮಧ್ಯಮ ಪು. ಈ ಈಯೆ ಇ್ನ[ಎ] 
pA ಆನೆ ಅನು ಅನು ' 
ಅಳೆ ಅಳು 
. (ಅದೆ ಈ ಇತು 


ಪ್ಯಾಕ್ಸ್‌ 
A 





ಉತ್ತಮ ಪು. ಏವೆ ! 'ಎವು 
ಸ 
1 ಮಧೃಮ ಪು. ಡಾಲಿ 


ಈ ಲದ ಇರವ: 
ಅಲೆ ಅಜಾಯನಾರಾಕದಾ ನಿ ಇಹ. ಭು ಇತ್ತ್‌ ಚಾ ಅರ. (ಪವ ಹಹ ಡೆ 


'ಆರು 
ಅವು 


























CE ee 





vd 
WN 


ETYMOLOGY.-— VERBS. 








eens 

















ಧರಣ { ರಣ | Roemer 1 ರೀಗೀಣಿ ಭೋಗ oor ನೆ 
comers |. 0೫೧೫೮೫ | ೧0೧೧೮೧೫ | ೧೧೪೮೫ | geecoeces | cee Ree ಇ ಷ್‌ 
ಟೆ/ಲಣ] 0೪೮೧೫ 0೧೫ | 0೧೧೮೫ | eer] 0೪೪೮೫ | 03೧೧೧೫ ಗ ಭಲ ಗತ ia: 
EE pes | ಜಿ | Cine] Onoee] ೧/ಧೇರ್ಣಣ || Geel ; 
cones | (ಐಣಿಗೀಣ | ೧೬೮೮೫೦೭ | (೧೧೮೮೫ | ಐೌೀರೀಣ ೧೧೦ DEE 
ಎಐ canes | carne | (81೧೮೧೫ | ೧೦೧೮೮೫ | ಕೋಊ | ಊಂ ಸ 
tenes | ಉಜೀಗೀಣಿ | reeves] ಉಲಿ | (ಕೋಣ || seal: 1 ನ್ಡ 
೧೫೮೧೫ ಣಿ Cre (ಜಿ ೪೪೮೬೫ "(೧೫ cee" ಸ 
CMe pes | ceecmes | ೧೬೧೮೫ | overs] (ರಣ || creel 
೪೮ MC ೧೧೯ ಗಾಗ ೧೮ Cees ೧೫೧೦1೩ 


———————————————— EEL 








೧ಡಿಟಟಂ Been "6 


ಕಾಕ್‌... 1... "TY 


(೧೫2೮0 ೩ ೧೯೫ OCC) 

"amen ತಾ I 
cere ಹದಯದ Wao 990590000090 ೧೮% 
೧೬ ೮೧೬ ಊಂ ಚ KR 
೧೧೧೬೫ CCC ಾಲಲಬಜಿ (೨೮೭೩ದ 
ಐರಣಿ ರಣ ಲಳ ಗಾ ೩5% 
mes 4 ಗ ಕಸ ಲೀ emer ee ‘yp 

ದ ceevoren| ೧೮ ೬೧೫1೦0 
ಕಿರಣ '$ ೧೧೧೮೧ «g 
‘oxen 38 I 
*4_(€_`ಘೀಂಬ) — ೦೫೬೦0, BME Bone») 


'೧ ಆಡ 











(೮೧1 (ಯಲ | Fer) Por} ಗೌೀಉಲಣ Colo 1 






































Wem] 00೮೫ ome] 0೪%ಲಣ |. weer . 00೮೫ |. Ewer] Giclee 1] 
Ye ‘Cem were] ಓರೀಲಣ |. ಓಲ |. (ಐಲಣ | Emo eel -ಊ 1೬ 
camer] ಉಚಿಯಲಣ | ೧೬೦೪೧ | ceo] ಐನೀಉಲಣ | ೫೦/೦೧೫೧ 
ಎಳು೪(ನ awe] emer] ಐಲ |. ೧೮೧ | sBemor | ೧೫೩೦ R(t 
ತ ೧೪೧ | ೧೧೮% [| ೧೩೧೦೪೧೫ | oe ಬೋಳ CS ಇನ 
ಕ ೪೫ ಉಳಣ | ಯಲ್‌ 10೮೧೯ ೧೮೧ ಲ ಬ [2 
p- EPS ೧೪೧ | ೧೧೧೫೪೫ OVE ೮೫ | £( ಕೇಉಂಣ | veel ‘ 
: ಅಆ EC ೮೮೧ (ಗೇ | ೧೮% Nese 1 Peep 
ಸ್ಟ ಗಾರ್ಸಾಕರಾಾಾಾ್‌ 
© ಈ 5 “ue 30 ‘I 
ಸ 1೬/0೪೮೧ ಲ ೪6°90 96 ಅ ತಾ 
ಚ ವ ಉಯಯಲ “ಇಯಾಲ ೧೮೧ (aces 
ನ ಊಟ | dees ೬೯೬ ಹ ನ 
| ೧ಣಣಉ೪೧ ೧೫೫೧೧೪೧ SRS ೧೫೮೭8೫೧೨ ಕ 
ಜುಜುಬಿ ಜಟಕ: ಅ Breese ಣೂ "೧ನಿಟಿಲಿ೧ಿ ನೀಲ 2 
DE pes ES ಕೋಣ | ೫೮೦೭೮೧ 
EC (೧,೧೦೦, ೫೮೯ ೧೮೫ ಜಿ ಅಜಅಂ 9090 ಅ೨೨೦ 








ಕಿಾಉಲಣ (6 ೧ಉಲಣ (ಇ WOE (ಃ ಜಲಂ CUETO ಗೀ "1 
‘eh swuke T 
«ಬಿ ಟಂ ನಿಧಿ £೦೧೪ "ಈ 





ಮಿಡಿ ದವಾ ಹ ವಿವಿ ಆತಿಯುವಿವವು & ಪತಿ 


ಗ ಮುದಾ 


pa 


AN ye 


Ne ವೇಷ '_ರ್ದಿರಾತ ಬಮ ತ 


ಚ್ಯಾ 


22. 


583. 


24. 


56. 


Ww 


ಇನೂ” 


ETYMOLOGY.——INDECLINBLES. 23 





VI. ಅವ್ಯಯಪ್ರಕರಣ. 
ನ ಅವ್ಯಯ ಶಬ್ದ »ಔಂದರೇಮ? 
ಉ. ಅಿಂಗಸೂಚಕ ವಚನಸೂಚಕಗಳಾದ ಪೃತ್ಸುಯಗಳನ್ನು ಬಏಂಪಿ 
ಗೂ ಹೊಂದದ ಶಬ್ಧಗಳಿಗೆ “ ಅವ್ಯಯಶಬ್ಬ »ವೆಂಬ ಹೆಸರು. 
ಪ್ರ. ಅವು ಐವ್ಬು ವಿಧವು? 
ಉ. “ಕ್ರಿಯಾವಿಶೇಷಣಗಳು?, “ಉಪಸರ್ಗಗಳು?, “ಸಮು 
ಚ್ಹ್ವಾಯಕಾವ್ಳಯಗಳು ೫, “ಅನುಕರಣಶಬ್ದಗಳು”, ಈ 4 ವಿಧವು. 
ಪ್ರ. “ ಕ್ರಿಯಾವಿಕೇಷಣ ಅವ್ಯೇಯೆಸಳ್ಳು” ಯಾವನು? 


-ಉ, ಕ್ರಿಯೆಗಳು ನಡೆಯುವ ಸ್ಥಳ, ಕಾಲ, ರೀತಿಗಳನ್ನು ಹೇಳುವ 


ಅವ್ಳಯಶಬ್ದಗಳಿಗೆ “ಕ್ರೀಯಾವಿಶೇಷಣ ಅವ್ಳಯ?ಗಳೆಂಬ ಹೆಸ 
ರು. ಅವು “ಸ್ಮಳವಾಚಕ”, “ಕಾಲವಾಚಕ”, “ಲೀಶಿವಾಚಕ”, 
ಈ 8 ವಿಥವಾಗಿವೆ. | 

ಪ್ರೆ. “ಸ್ಸ ಳ್ಛವಾಚಕ ಕ್ರಿಯಾನಿಸೇವಣಸಳ್ಳು” ಯಾವನು? 

ಉ. ಎಲ್ಲಿ, ಇಲ್ಲಿ, ಅಲ್ಲಿ, ಇತ್ತ, ಅತ್ತ, ಈಚೆ, ಆಚೆ, ಸುತ್ತ, 
ಮೇಲೆ, ಕೆಳಗೆ, ಒಳಗೆ, ಹೊರಗೆ, ಮುಂದೆ, ಹಿಂದೆ -- ಇತ್ಯಾದಿ. 
ಪ್ರ. “ಕಾಲನಾಚಕ ಕ್ರಿಯಾವಿಕೇವೂಣಗಳು? ಯಾವವು? 

ಉ. ಎಂದು, ಇಂದು, ಅಂದು, ಈಗ, ಆಗ, ಮೊನ್ನೆ, ನಿನ್ನೆ, ಈ 
ಹೊತ್ತು, ನಾಳೆ, ಬೆಳಿಗೈ, ಸಂಜೆ, ಮುಂಚೆ, ತರುವಾಯ್ಕ ಸದ್ಯಾ, 
ನಾಲು, ಸರ್ವದಾ, ಇನ್ನು, ಮತ್ತು, ಒಮ್ಮೆ ಇತ್ಯಾದಿ. 
ಪ್ರ. “ರೀಶಿವಾಚಕ ಕ್ರಿಯಾವಿಕೇವಣಗಳು? ಯಾವವು? 

ಉ. ಹ್ಯಾಗೆ, ಹೀಗೆ, ಹಾಗೆ, ಇಂತು, ಅಂತು, ಬೇಗ, ಮೆಲ್ಲಗೆ, 
ನೆಟ್ಟಗೆ, ಕೆಂಪಗೆ, ಬೆಳ್ಳಗೆ, ತಣ್ಣಗೆ, ನುಣ್ಣಗೆ, ಸರಾಸರಿ ಇತ್ಯಾದಿ. 








SYNTAX. 








. ಪ್ರ. ಉಪಸರ್ಸ್ಗಸಳ್ಳು” ಯಾವವು? 
ಉ. ಓಸ್ಕರ, ತುಸುಕ, ತನಕ, ವರೆಗೆ, ಅಂತೆ, ಹಾಗೆ, ಸಂಗಡ, ಕೂಡ, 
ಹೊರ್ತು, -- ವಿಷಯ, ಕಾರಣ, ನಿಮಿತ್ತ - ಇ ತ್ಛಾಥಿಗ ಳು. 

58. ಪ್ರ. “ಸಮುಚ್ಚಾ ಯೆಕಾವ್ಯಯಗಳ್ಲು” ಯಾವವು? 

ಉ. ನಿಪಾತಗಳು:--ಊ, ಆ, ಎ, ಓರೆ, ರೂ. 
ಶಬ್ಧಗಳು: --ಸಹ, ಸುದಾ, ಅಥವಾ, ಪರಂತು --ಇತ್ಛ್ರಾ। 

59, ಪ್ರ. “ಅನುಕರಣ ಕಬ್ಬ ಸಳ್ಳು” ಯಾವವು? (2 

ಊ. ಕೂಗುಗಳು - ಅಂಬಾ, ಮ್ಳಾ, ಕೋಕೋ, ಇ ತ್ಛಾಂಿ, 

ನಾದಗಳು “ಪಣ್‌ ಪಂಣನೇ, ಕಿಣ್‌ಕಿಣ್‌, ಇತಾದಿ. 

ಸಪ್ಪಳಗಳು - ಪರಪರನೆ, ಕೊಟ ಲೊಟನೆ, ಇ ತ್ಳಾಂ. 
ಸಂಬುದ್ಧಾವ್ಳಯಗಳು -. ಎಲ್ಲೆ ಹೋ, ಓ. ಇತ್ಯ್ರಾಯಿ. 
ಚಾವವಾಚಕ ಅನುಕರಗಕಾವೃಯಗಳು — ಅಯೋ, ಅಹಹ, 
ಇತಲ್ಪದಿ. 


ವಾಕ್ಫ ಖಂಡ. 


60. ಪ್ರ. «ವಾಕ್ಯ? ನೆಂದರೇನು? 

ಉ. ಒಂದು ಸಂಪೂರ್ಣ ಆಲೋಚನೆಯನ್ನು ಹೇಳುವ ಮಾತು 
ವಾಕೃವೆಂದೆನಿಸುವದು. 

61. ಪ್ರ. ವಾಕ್ಯದಲ್ಲಿ ಮುಖ್ಯ ಪದಸಳ್ಳು ಯಾನವು? ¥ 
ಉ. ಅಖ್ಯೆಪದ ಅಬ್ಭಾತಪದವೆಂಬ 2 ಪದಗಳು ವಾಕ್ಫದಲ್ಲಿ ಮು | 
ಬೃವೇ. ಹ್ಳಾಗಂದರೆ ವಾಕ್ಫದಲ್ಲಿ ಹೇಳಿರುವ ಆಲೋಚನೆಯು 
ಯಾವ ವಸ್ತುವನ್ನು ಉದ್ದೇಶಿಸುವಡ್ಕೋ ಅದೇ ಅಬೆ ಎಂದೆನ್ನ 








ಕು 


po 


62 


08. 


SYNTAX. 25 





ಸುವದು. ಆದರೆ ಈ ಪ್ರಕಾರ ಉದ್ದೇಶಿಸಿದ ವಸ್ತುವಿನ ಪಿಷಯ 
ವಾಗಿ ಒಂದು ಕ್ರಿಯೆಯನ್ನಾಗಲಿ ಒಂದು ಲಕ್ಷಣವನ್ನಾಗಲಿ ಹೇ 
ಳುವ ಪದವು “ಅಭ್ಭಾತಪದ' ವೆಂದೆನ್ನಿಸುವದು. ಉದಾ. ಅರ 
ಸನು ಆಳುತ್ತಾನೆ. ಲೋಕವು ದೊಡ್ಡದು. -- ಸಂಸ್ಕೃತ ಪಂಡಿತರು 
ಆಬ್ಭೆಪದಕ್ಕೆ “ಉದ್ದಿಶ್ಳಪದ' ವೆಂದು, ಆಖ್ಯಾತಪದಕ್ಕೆ “ವಿಧೇಯ 
ಪದವೆಂದು ಅನ್ನುವರು. 

ಪ್ರ. ಆಖ್ಯಾತನದವು « ವಿಧೇಯಸಪದ? ನೆಂಡೆನ್ಬಿಸುವದು ಯಾಕೆ? 
ಉ. ವಾಕೃದಲ್ಲಿ ಅಖ್ಬಾತಪದಪು ಅಬ್ಬೆ ಏಂಬ ಉದ್ದಿಶ್ಚ ಪದದ 
ಉತ್ತರದಲ್ಲಿ ಶೇರಿ, ಪ್ರರುಷ ಲಿಂಗ ವಚನಗಳ ವಿಷಯವಾಗಿ ಅದಕ್ಕೆ 
ಪಿಧೇಯವಾಗಿರುವದು. ಹ್ಳಾಗಂದರೆ ಆಬೈೆಪದಕ್ಕೆ ಯಾವ ಪ್ರ 
ರುಷ ಲಿಂಗ ವಚನ ಇರುವದೋ ಅದೇ ಆಬ್ಭಾತಪದಕ್ಕೂ ಬರು 
ವದು. ಉದಾ. 


ಏಕವಚನ. ಬಹುವಚನ. 
ಉತ್ತಮ ಪುರುಷ ನಾನು ಮಾಡಿದೆನು. ನಾವು ಮಾಡಿದೆವು 
ಮಧ್ಯಮ ಪು. — ನೀನು ಮಾಷಿಯಿ ನೀವು ಮಾಹಿಖರಿ 


ಪ್ರಥಮ ಪು. ಪುಂ ಹುಡುಗನು ಮಾಷದನು| ಹುಡುಗರು ಮಾ 
ಸ್ತ್ರೀ. -- ಹುಡುಗಿ ಮಾಡಿದಳು (೩ದರು 
ನಪ್ರಂ. 


— ಕ್ಸ ಮಾಡಿತು ಕೈಗಳು ಮಾಡಿದವು 
ಪ್ರ. ಆಖ್ಯಾತಪದವು ಎನ್ಟು ವಿಧವು? 
ಉ. ಆಬ್ಯಾತಕ್ತಿಯೆ, ಆಖಾತ ಲಕ್ಷಣ, ಪಿಧೇಯ ಪಿಶೇಷಣವೆಂಬ 
8: ವಿಧವು. 
ಉದಾ. ಅಖ್ಯಾತಕ್ತಿಯೆ — ಅರಸನು ಆಳುತ್ತಾನೆ, ಪ್ರಜೆಗಳು ಆಳ 
ಲೃಡುತ್ತಾ, ರೆ. 





















04. 


65. ಪ್ರ 


66. 


ಡುತ್ತಾರೆ. 


SYNTAX. 





ಅಬ್ಭಾತ ಲಕ್ಷ ೧ ಹುಡುಗರು ಬುಹ್ಧಿಶೀನರಾಗಿದ್ದಾ ರೆ. 
ಏಧೇಯ ವಿಶೇಐಣ ನಾವು ಮನುಷ್ಯರು, ಮನುಪೃರು ಪಾ 
ಪಿಷ್ಟರೇ. 

ಪ್ರ. ಆಖ್ಯಾತ ಕ್ರಿಯಾಪದಗಳನ್ನು ಆಪ್ಕೈಪದಸಳಿಸೆ ಅನ್ಸಂಖಸು 
ವದರಕ್ಲಿ ಮುಖ್ಯ ಪ್ರಯೋಸಗಸಳ್ಳು ಯಾವವು? 
ಉ. «ಕರ್ತರಿಪ್ರಯೋಗ, ಕರ್ಮಣಿಪ್ರಯೋಗ?ವೆಂಬ ಇ 
ವೆರಡು. 

. ಕರ್ತೆರಿಪ್ರಯೋಸವು ಹ್ಯಾಸೆ? 
ಉ. ಕ್ರಿಯೆಯನ್ನು ಮಾಡುವ ವಸ್ತು ಅದರ “ಕರ್ಶ್ವೃ *ವೆಂದೆನ್ಸಿ 
ಸುವದು. ಆ ಸರ್ಶ್ಯವನ್ನು ಹೇಳುವ ಪದವು «ಕರ್ತೃ್ಯಪ ಈಸು 
ದು ವರ್ಶಿಸುವದು. ಆದರೆ ಕರ್ತೃ್ಯಪದವನ್ನು ವಾಕೃದಲ್ಲಿ ಉದ್ದಿಶ್ಫ 
ಮಾಹಿ ಅದರ ಪುರುಷಲಿಂಗ ವಚಕಕ್ಕೆ ಅಖ್ಯಾತ ಕ್ವಿಯಾಪದವನ್ನು 
ವಿಧೇಯ ಮಾಡುವದೇ ಕರ್ತರಿಪ್ರಯೋಗವೆಂದು ವೃವಹರಿಸು 
ವದು. ಉದಾ. ಅರಸನು ಈವ 
ಪ್ರ. ಕರ್ಮಣಿ ಪ್ರಯೋಸವು ಹ್ಯಾಗೆ! | 
ಉ. ಕ್ರಿಯೆಯನ್ನು ಪಡುವ ವಸ್ತು “ಕರ್ಮಗ ವೆಂದೆನ್ನಿಸುವದು, 
ಅದನ್ನು ಹೇಳುವ ಪದವು “ಕರ್ಮಪದವೇ? ಉದಾ. ಅರಸನು 
ಪ್ರಜೆಗಳನ್ನು ಆಳುತ್ತಾನೆ. ಆದರೆ ಕರ್ಮ ಪದವನ್ನು ವಾಕೃದಲ್ಲಿ 
ಉದ್ದಿಶ್ಯ ಮಾಡಿ, ಅದರ ಪುರುಷ ಲಿಂಗ ವಚನಕ್ಕೆ ಆಖ್ಯಾತ ಕ್ರಿಯಾ 
ಪದವನ್ನು ವಿಧೇಯ ಮಾಡುವದೇ “ಕರ್ಮಣ್‌ಪ್ರಯೋಗ”ವೆಂ 
ದು ವೃವಹರಿಸುವದು. "ಉದಾ. ಅರಸನಿಂದ ಪ್ರಜೆಗಳು ಆಳಲ್ಪ 








SYNTAX. 27 





hE 


67. ಪ್ರ. “ಕಾರಕ” ನೆಂದರೇಮು? 

) EE ಉ. ವಾಕೃದಲ್ಲಿ ಯಾವ ಪದಗಳಿಂದ ಆಬ್ಭಾತದ ಅರ್ಥವು ಸಂ 
ಪೂರ್ಣವಾಗುವದೋ ಅವು“ ಕಾರಕಪದಗಗಳೆಂದೆನ್ನಿಸುವವು. 

08, ಪ್ರ. ಅವ್ರೆ ಹೇಳುವ ಕಾರಕಾರ್ಥಗಳು ಯಾವವು? 
ಉ. ಕರ್ಮ, ಮೂಲ, ಸಂಪ್ರಯೋಗ, ಸ್ಥಳ, ಕಾಲ, ರೀತಿ-- 

ಜಿ ಇವು ಮುಬ್ಬವಾದ ಕಾರಕಾರ್ಥಗಳೇ. 

69. ಪ್ರ. ಕಾರಕಾರ್ಥಸಳನ್ನು ಹೇಳುವ ಪದಗಳು ಯಾವವು? 
ಉ. ನಾಮಪದಗಳಿಗೂ, ಸರ್ವನಾಮಗಳಿಗೂ, ಬರುವ ವಿಚಕ್ತಿ 
ಗಳಲ್ಲಿ ಲ್ವಿಶಿಯೆ, ತೃತೀಯೆ, ಚತುರ್ಥಿ, ಸಪ್ತಮಿ “ಈ ಖಿಚಕ್ಷಿ 
ರೂಪಗಳು ಕಾರಕಾರ್ಥಗಳನ್ನು ಹೇಳುತ್ತವೆ. ಅದು ಕಾರಣ ಅವುಗ 
ಳಿಗೆ “ಕಾರಕಪಿಚಕ್ತಿ” ಗಳೆಂಬ ಹೆಸರು. 

70, ಪ್ರ. ಕಾರಕ ಪದಸಳ್ಳಿಸೆ ಶ್ರಶಿಯಾ? ಇನ್ನು ಯಾವ ಶಬ್ದ ಗಳು ಪ್ರ 
ಯೋಗಿಸುವನು? 


ಇ; ಇ 


< 


ವಿಶೇಷಿಸಿ ಹೇಳುವದಕ್ಕೆ ನಾಮಪದಗಳ ಮುಂದೆ ಉಪಸರ್ಗಗಳು 
ಶೇರುವವು. (ಅವುಗಳನ್ನು ಹಿಂದೆ 68ನೇ ಉತ್ತರದಲ್ಲಿ ನೋಡು). 
ಇದಲ್ಲದೆ ಸ್ಥಳ ಕಾಲ ರೀಶಿವಾಚಕ ಕ್ಷಿ ಯಾಪಿಶೇಷಣ ಅವ್ಳಯಗಳು 
ಕಾರಕಪದಗಳಿಗೆ ಪ್ರಶಿಯಾಗಿ ಪ್ರಯೋಗಿಸುವವು. (ಅವುಗಳನ್ನು 
ಹಿಂದೆ 60. 61. 62. ಉತ್ತರಗಳಲ್ಲಿ ನೋಡು). ಮತ್ತು ಅವ್ಳ 
ಯ ಕ್ರಿಯಾಪದಗಳಾಡ ಚಾವರೂಪ, ನ್ಫೂನರೂಪ , ಕ್ರಿಯಾ 
ನಾಮಗಳು ಸಹ ಕಾರಕಾರ್ಥಗಳನ್ನೂ ಕ್ರಿಯಾಪಿಶೇಷಣಕಾರ್ಥ 
ಗಳನ್ನೂ ಹೇಳುವದಕ್ಕೆ ಪ್ರಯೋಗಿಸುವವು. ಇವುಗಳ ಪ್ರಯೋ 





ಉ. ಕಾರಕ ಪಿಚಕ್ಕಿಗಳು ಸಾಧಾರಣವಾಗಿ ಹೇಳುವ ಅರ್ಥಗಳನ್ನು 








ಗ]. 


72. 


SYNTAX. 





ಗಗಳ ವಿವರವನ್ನು ಶ್ಯಾಲಾವ್ಯಾಕರಗಿದಲ್ಲಿ ನೋಡಿ ಶಿಳಕೊಳ್ಳ 
ತಕ್ಕದ್ದು. 
ಪ್ರ. ನಿಕೇವಣಸನ್ಗೆಂದರೇನು? 
ಉ. ಅಬ್ಬೆ ಅಖ್ಯಾತ ಪದಗಳಾಗಿ ಆಗಲಿ ಇಲ್ಲವೆ ಕಾರಕಪದಗಳಾಗಿ 
ಆಗಲಿ ವಾಕೃದಲ್ಲಿ ಪ್ರಯೋಗಿಸಿದ ನಾಮಪದಗಳು ಹೇಳುವ 
ವಸ್ತುಗಳ ಗುಣ ಸಂಖ್ಯಾ ಮೊದಲಾದ ಲಕ್ಷಣಗಳನ್ನು ಪಿಶೇಷಿಸು 
ವ ಪದಗಳಿಗೆ “ವಿಶೇಷಣ”ಗಳೆಂಬ ಹೆಸರು. ಇಂಥಾ ವಿಶೇಷ 
ಯಂದ ಪಿಶೇಷಿಸಿದ ಪದವು “ವಿಶೇಷ್ಛಪದ? ವೆಂದು ಪರ್ತಿ 
ಸುವದು. 
ಪ್ರ. ವಿಶೇಷಣಗಳು ಎದ್ದು ವಿಧವು? 
ಉ. 1. ಸರ್ವನಾಮ ವಿಶೇಷಣ, 2. ಸಂಖ್ಯಾವಾಚಕ ವಿಶೇಷಣ, 
8. ಗುಣವಾಚಕ ವಿಶೇಷಣ, 4. ಕೃದ್ವಾಚಕ ವಿಶೇಷಣ, 5. ಅ 
ಜೇದಸಂಬಂಧ ವಿಶೇಷಣ, 6. ಲುಕ್ಭಮಾಸ ವಿಶೇಷಣ, 1. ಉಪ 
ನಾಮ ಪಿಶೇಷಣ, 8. ಕೃದ್ವಾಚಿಪ್ರಯುಕ್ತ ವಿಶೇಷಣವೆಂಬ 8 ವಿ 
ಥವು. ಉದಾ. 

1. ಯಾವ ಹುಡುಗ, ಎಂಥ ಪುಸ್ತಕ, ಈ ಹುಡಗ, ಅಂಥ 


ವತ 
ಪುಸ್ತಕ. 


2. ಖರಡು ಕೈಗಳು, ಸಾಪಿರ ಜನರು, ನಾಲ್ಕನೆ ತಾಸು, ಕೆಲ 


ವು ಏವಸ. 
8, ದೊಡ್ಡ ಅನೆ, ಶಿಳಿ ನೀರು, ಉತ್ತಮ ದೇವರು, ಶುದ್ಧ 
ಮನಸ್ಸು. 
. ಅಳುವ ಕೂಸು, ಹೋದ ವರುಷ, ಕಾಣದ ಅತ್ಮ. 

























SYNTAX. 29 





ರಿ. ಮಗನ ತಂದೆ, ಮರದ ಕೊಂಗೆ, ಮಾವಿನ ಹಣ್ಣು, ಮ 
ಣನ ಕೊಡ. 
6. ಗುರುಬೋದ, ಮೋಕ್ಷಮಾರ್ಗ, ಎಮ್ಮೆ ಹಾಲು, ಜಾಲಿ 
ಗಿಡ. 
ಶಿಮ್ಮಗೌಡ, ಮೈಸೂರ ದೇಶ, ಸಾವುಕಾರ ದೇವದಾಸ. 
8. ಕರ್ತನಾದ ದೇವರು, ವಿಕಾರವಲ್ಲದ ಕಲ್ಲು, ಯುಕ್ತಿಯು 
ಳ್ಳ ನರಿ. 
ಬುದ್ಧಿ ಇಲ್ಲದ ಹುಪಿಗಿ, ಸಿಂಹವೆಂಬ ಮೃಗರಾಜ. 


ಎ 


78. ಪ್ರ. ವಾಕ್ಯಗಳು ಎಪ್ಟು ವಿಧವು? 
ಉ. “ಪ್ರಧಾನವಾಕೃ, ಉಪವಾಕೃವೆಂಬ 2 ವಿಧವು. ಹ್ಯಾ 
ಗಂದರೆ 

ಮತ್ತೊಂದು ವಾಕ್ಫಕ್ಕೆ ಆಥೀನವಾಗಿ ಅದರ ಕಾರಕ ಪದಗಳ 

ಒಂದರ ಸ್ಥಳದಲ್ಲಿ ಶೇರುವ ವಾಕೃವೇ “ಉಪವಾಕೃ?ವೆಂದೆನ್ನಿಸು 
ವದು. ಆದರೆ ಉಪ ಪವಾಕೃವು ಯಾವ ವಾಕ್ಫಕ್ಕೆ ಆಥೀನವಾಗಿರು 
ವದೋ ಅದು ರತು ಬಂದು ವರ್ಶಿಸುವದು. ಉಪ 
ವಾಕೃಗಳು ಅಪೂರ್ಣ ಪೂರ್ಣವೆಂಬ 2 ವಿಧವು. 

74. ಪ್ರ. 


ಅಪೂರ್ಣ ಉಪವಾಕ್ಯುಸಳು ಯಾವವು? 

ಉ. ಯಾವ ಉಪವಾಕೃಗಳ ಅಂತ್ಸ ಕ್ವಿಯಾಪದಕ್ಕೆ ಪುರುಷಾತ್ಮ 
ಕ ರೂಪಪಿರುವದಿಲ್ಲವೋ ಅವು ಅಪೂರ್ಣ ಉಪವಾಕೃಗಳಿಂದ್ನೆ 
ಸುವವು. ಉದಾ; ಮನುಷ್ಯರು ಸ ಸಾಯುವದು ದೇವರು ನೇಮಿ 
ಸಿದ ಕಟ್ಟಳೆ. ಸೂರ್ಯನು ಮೂಡಲು, ಕತ್ತಲೆ ಓಣಿ ಹೋಗು 
ವದು. ಪಾಳಿ ಬೀಸಿ, ಹಣ್ಣು ಗಳು ಮರದಿಂದ ಉದರಿದವು. ಮ 
ಗನು ತಪ್ಪು ಮಾಡಿದ ಕಾರಣ, ತಂದೆ ಶಿಕ್ಷೆ ಕೊಟ್ಟನು. 








80 


SYNTAX. 










"ಷ್ಟಿ. ಪ್ರ. ಸೂ ಉಪನಾಕ್ಯಗಳು ಯಾವನು? 


ಉ. ಯಾವ ಉಪವಾಕ್ಸಗಳ ಅಂತ್ಯ ಕ್ರಿಯಾಪದಕ್ಕೆ ಪುರುಷಾತ್ಮ 
ಕ ರೂಪಪಿರುವದೋ, ಆವು ಪೂರ್ಣ ಉಪವಾಕೃವೆಂದೆನ್ನಿಸುವ 
ವು. ಅವುಗಳಲ್ಲಿ ಸಂಬಂಧಿತ ಉಪವಾಕ್ಭ್ಫ, ಸೂಚಿತ ಉಪವಾಕ್ಫ 
ವೆಂಬ 2 ವಿಧವು. 

1. ಉಪವಾಕೃದಲ್ಲಿ ಪ್ರಶ್ನಾರ್ಥಕ ಶಬ್ದವನ್ನೂ, ಪ್ರಧಾನವಾ 
ಕೃದಲ್ಲಿ ದರ್ಶಕ ಶಬ್ದವನ್ನೂ ಶೇರಿಸುವದರಿಂದ ಸಂಬಂಧಿತ ಉಪ 
ವಾಕೃಪು ಪ್ರಧಾನವಾಕೃಕ್ಕೆ ಸಮುಚ್ಚಯವಾಗುವದು. ಉದಾ. -- 
ಯಾವನು ಪಾಪ ಮಾಡುವನೋ,. ಅವನು ತಾಪ ಪಡುವನು. 
ಎಂಥವರು ನಿನ್ನ ಗೆಳೆಯರೋ, ಅಂಥವನು ನೀನೇ. ಅರಸನು ಹ್ಯಾ 
ಗೋ ಹಾಗೆಯೇ ಪ್ರಜೆಗಳು ಇರುತ್ತಾರೆ. 

ಇ. “ಎಂದು, ಅಂತ, ಎಂಬ, ಎಂಬದು, ಎಂಬದಾಗಿ? ಮೊ 
ದಲಾದ “ಅನ್ನು, ಎನ್ನು” ಧಾತುಗಳ ರೂಪಗಳಿಂದ ಪ್ರಧಾನ 
ವಾಕ್ಯಗಳಿಗೆ ಪೋಣ್‌ಸಿದ ಉಪವಾಕೃಗಳು ಸೂಚಿತ ಉಪವಾಕೃ 
ಗಳೆಂದೆನ್ನಿಸುವವು. 

ಉದಾ. ಸುಳ್ಳು ಆಡ ಬಾರದು ಬಂದು ಎಲ್ಲರು ಶಿಳಿಯು 
ತ್ತಾರೆ. ಯಾಕಂದರೆ ಸುಳ್ಳು ಆಡುವದರಿಂದ ಪಾಪ ಬರುವದು 
ಎಂಬ ನಿರ್ಣಯವನ್ನು ದೇವರು ಎಲ್ಲ ಮನುಷೃರ ಹೃದಯದಲ್ಲಿ 
ಬರೆವಿಟ್ಟನು. ಅಪರಾಧಕ್ಕೆ ದಂಡ ಶಕ್ಕದ್ಧು ಎಂಬದಕ್ಕೆ ಸಜ್ಜನರು 
ಒಪ್ಪಿ ಕೊಳ್ಳುತ್ತಾರೆ. 


ನನೆ 


| 


ಕ 




































FIRST CATECHISM 


OF 


Canarese Grammar 


——epO—— 


oe ಗೌ 





SECOND REVISED EDITION. 
PUBLISHED BY ORDER OF THE DIRECTOR 
OF PUBLIC INSTRUCTION. 


ಲೊ 


MANGALORE: 
GOVERNMENT SCHOOL-BOOK DEPOT. 
1865. 


ಕಂನಡ ಬಾಲವ್ಯಾಕರಣ. 











Balance 





೦ 






N Focus 


L 


J 


H 


| 


6 


F 


[5 


E 


K 





D 


6 





11 12 


10 


2 


ತ್ತೆ Copyright 4/1999 YxyMaster GmbH www.yxymaster.com 


1 









VierFarbSelector Standard * - Euroskala Offset 


